KA/:G-GPO/2515/WPP-47 /2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೧, ೨೦೧೧ (ಶ್ರಾವಣ ೨೦, ಶಕ ವರ್ಷ ೧೯೩೩) | ಸಂಚಿಕೆ ೩೨ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 





ಕರ್ನಾಟಕ ಲೋಕಸೇವಾ ಆಯೋಗ 
ತಿದ್ದುಪಡಿ 
ಸಂಖ್ಯೆ: ಇಪ(2)249/2011-12/ಖಎಸ್‌ಸಿ, ಬೆಂಗಳೂರು, ದಿನಾಂಕ:18.07.2011 
2010ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ:14.04.2011ರ ರಾಜ್ಯಪತ್ರದಲ್ಲಿ ಆಯೋಗದ 
ಅಧಿಸೂಚನೆ ಸಂಖ್ಯೆ ಇಪ(1)2979/2010-11/ಪಿಎಸ್‌ಸಿ, ದಿನಾ೦ಕ:22.03.2011ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು ಗಳಿಸಿರುವ 
ಅಂಕಗಳು ಹಾಗೂ ಹಿಂದಿನ ಅಧಿವೇಶನಗಳಲ್ಲಿ ಪಡೆದಿರುವ ವಿನಾಯಿತಿಗಳನ್ನು ಮತ್ತು ಬಿ.ಕಾಂ, ಎಲ್‌.ಎಲ್‌.ಬಿ. ಪದವಿಗಳ ಆಧಾರದ ಮೇಲೆ 
ವಿನಾಯಿತಿ ನೀಡಿ ಫಲಿತಾಂಶ ಪ್ರಕಟಿಸುವಂತೆ ಅಭ್ಯರ್ಥಿಗಳಿಂದ ಬಂದ ಮನವಿಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಫಲಿತಾಂಶವನ್ನು ಈ 
ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 
ಅಪೆಂಡಿಕ್ಸ್‌ “ಎ” 
ಬೆಂಗಳೂರು ಕೇಂದ್ರ 
ಅಕೌಂಟ್ಸ್‌ ಹೈಯರ್‌ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ:60733ನ್ನು ಸೇರಿಸಿ ಓದಿಕೊಳ್ಳುವುದು. 
ಅಪೆಂಡಿಕ್ಸ್‌ “ಬಿ?” 
ಬೆಂಗಳೂರು ಕೇಂದ್ರ 
ಎಸ್‌.ಎ.ಎಸ್‌. ಭಾಗ-111 
ಎಸ್‌.ಎ.ಎಸ್‌. ಭಾಗ-111ರ ಪತ್ರಿಕಾ-2 ರಿಂದ 5ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 63684ನ್ನು ಸೇರಿಸಿ ಓದಿಕೊಳ್ಳುವುದು. 
ಅಪೆಂಡಿಕ್ಸ್‌ “ಎ” 
ಧಾರವಾಡ ಕೇಂದ್ರ 
ಲೋಕಲ್‌ ಲಾಸ್‌ ಅಂಡ್‌ ಕಮರ್ಷಿಯಲ್‌ ಬುಕ್‌ ಕೀಪಿಂಗ್‌ 
ನೋಂದಣಿ ಸಂಖ್ಯೆ: 74507ನ್ನು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 
ಅಪೆಂಡಿಕ್ಸ್‌ “ಎ” 
ಗುಲ್ಬರ್ಗಾ ಕೇಂದ್ರ 
ಜನರಲ್‌ ಲಾ ಭಾಗ-1 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 76686ನ್ನು ಸೇರಿಸಿ ಓದಿಕೊಳ್ಳುವುದು. 
( ೧೩೨೧) 


೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ಭಾಗ - ೫ 





ಅಪೆಂಡಿಕ್ಸ್‌ “ಎ” 
ಹಾವೇರಿ ಕೇಂದ್ರ 
ಅಕೌಂಟ್ಸ್‌ ಹೈಯರ್‌ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 7946ನ್ನು ಸೇರಿಸಿ ಓದಿಕೊಳ್ಳುವುದು. 
ಅಪೆಂಡಿಕ್ಸ್‌ “ಬಿ?” 
ಮೈಸೂರು ಕೇಂದ್ರ 
ಜನರಲ್‌ ಲಾ ಭಾಗ-1 
ನೋಂದಣಿ ಸಂಖ್ಯೆ 86433ನ್ನು ಜನರಲ್‌ ಲಾ ಭಾಗ-1ರ ಪತ್ರಿಕಾ-2ರಲ್ಲಿ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 
ವಿ.ಬಿ. ಪಾಟೀಲ್‌ 
ಕಾರ್ಯದರ್ಶಿ 
ಪಿ.ಆರ್‌.264 ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 
ನಗರ ಸಿವಿಲ್‌ ನ್ಯಾಯಾಲಯದ ಕಾರ್ಯಾಲಯ, ಬೆಂಗಳೂರು 
ನೇಮಕಾತಿ ಪ್ರಕಟಣೆ 
ಸಂಖ್ಯೆ ಎ.ಡಿ.ಎಂ.1 (ಎ) / 483 / 2011, ಬೆಂಗಳೂರು, ದಿನಾಂಕ : 27.7.2011 
ಬೆ೦ಗಳೂರು, ನಗರ ಸಿವಿಲ್‌ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. ಕೆಳಕಂಡ ಷರತ್ತುಗಳನ್ನು ಪೂರೈಸಿದ ಅರ್ಹ ಅಭ್ಯರ್ಥಿಗಳು ದಿನಾಂಕ: 16.09.2011 ಸಂಜೆ 4.00 ಗಂಟೆಯೊಳಗೆ ಅರ್ಜಿಗಳನ್ನು 
ಸಲ್ಲಿಸಲು ಸೂಚಿಸಿದೆ. 
: ಖಾಲಿ ಹುದ್ದೆಯ ವಿವರಗಳು :- 


























ಕ್ರಮ ಖಾಲಿ 
ಹುದ್ದೆಯ ಹೆಸರು ವೇತನ ಶ್ರೇಣತಿ 
ಸಂಖ್ಯೆ ನ ಹುದ್ದೆಗಳ ಸಂಖ್ಯೆ 
ಬ ಬ್ರಿ 
1 2 3 4 
44 
7275-175-7800-200-8600-225-9500-250-10500-300-12300- 
1 ಶೀಘಲಿಪಿಗಾರರು (2 ಬ್ಯಾಕ್‌ಲಾಗ್‌ ಹುದ್ದೆಗಳು 
350-13350 
ಸೇರಿ) 





ಃ ಖಾಲಿ ಹುದ್ದೆಗಳ ವರ್ಗೀಕರಣ : 
ಸರ್ಕಾರಿ ಆದೇಶ ಸಂಖ್ಯೆ ಡಿಪಿಎಆರ್‌ 8 ಸಹಿಮ 95 ದಿನಾಂಕಃ 20-6-95 ಮತ್ತು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 97 ಸೆನೆನಿ 2002 
ದಿನಾಂಕ 22-11-2002 ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ 3 ಸಿಅಸುಇ 53 ಸೆನೆನಿ ದಿನಾಂಕಃ 4.12008ರ ಪ್ರಕಾರ ಕಾದಿರಿಸಿದ ಹುದ್ದೆಗಳ 
ವರ್ಗೀಕರಣ: 
ಃ ಶೀಘ್ರಲಿಪಿಗಾರರ ಹುದ್ದೆಗಳು ಃ (ಒಟ್ಟು 44 ಹುದ್ದೆಗಳು) 





























ಸಾಮಾನ್ಯ | ಪರಿಶಿಷ್ಠ ಪರಿಶಿಷ್ಠ (ಪ್ರವರ್ಗ - ॥ ಪ್ರವರ್ಗ-॥| ಪ್ರವರ್ಗ: ॥ | ಪ್ರವರ್ಗ-॥॥| ಪ್ರವರ್ಗ-॥ | ಒಟ್ಟು 
ಅಭ್ಯರ್ಥಿ ಜಾತಿ | ಪಂಗಡ (ಎ) (ಬಿ) (ಎ) (ಬಿ) 
1 ಮಹಿಳಾ ಅಭ್ಯರ್ಥಿ 6 2 lx — 2 1 1 1 14 
2 ಮಾಜಿ ಸೈನಿಕರು 2 1 ದ — | ದ ದ — 4 
3 ಗಾಮೀಣ ಅಭ್ಯರ್ಥಿ 5 2 28 | 1 ದ — ದ 1] 
4 ಇತರೇ ಅಭ್ಯರ್ಥಿ 5 2 ಡ್ಯ 2 ಜಿ 1 1 11 
5 ಕನ್ನಡ ಮಾಧ್ಯಮ ಅಭ್ಯರ್ಥಿ ] ಷೆ ಬಾ ಸ್ಯ ಇ ಬ ಶಿ ತ 1 
6 ಯೋಜನಾ ನಿರಾಶ್ರಿತ 1 ದ ದ ದ ದ ದ ದ — 1 
7 ಅಂಗವಿಕಲ ಅಭ್ಯರ್ಥಿ 1 ದ — 1 ದ — ದ — 2 
ಒಟ್ಟು 21 7 3 2 6 1 2 2 44 






































* ಇವುಗಳ ಪ್ಲೆಕಿ 1 ಹುದ್ದೆ ಬ್ಲಾಕ್‌ಲಾಗ್‌ ಹುದೆಯಾಗಿರುತದೆ. ** | ಹುದೆ ಬ್ಲಾಕ್‌ಲಾಗ್‌ ಹುದೆಯಾಗಿರುತದೆ. 
5) ಬ ಠಿ ಬ pr) ಬ ಠಿ ಬ ke) 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ೧೩೨೩ 


ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಲಿಪಿಕ ಮತ್ತು ಇತರ ಹುದ್ದೆಗಳು ) (ನೇಮಕಾತಿ ) 
1 ನೇಮಕಾತಿ ವಿಧಾನ ನಿಯಮಗಳು 1982, ನಿಯಮ 4ರ ಪ್ರಕಾರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲಾ 01 
ಎಲ್‌ವಿಸಿ 2005 ದಿನಾಂಕಃ 13.2.2008 ರಲ್ಲಿ ತಿದ್ದುಪಡಿಯಾದಂತೆ. 





ವಿಲೇಖನಾಧಿಕಾರಿಗಳು, 


2 ರ್ಜಿಗಳನ್ನು ಕಳುಹಿಸಬೇಕಾದ ವಿಳಾಸ 
ಆಜ ಜ್‌ ನಗರ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು - 560 009 





ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ 
ದಿನಾಂಕ 


ದಿನಾಂಕ: 16.09.2011 ರಂದು ಸಂಜೆ 4.00 ಗಂಟೆ 





4 ವಿದ್ಯಾರ್ಹತೆಃ 





ಅಭ್ಯರ್ಥಿಯು ಎಸ್‌. ಎಸ್‌. ಎಲ್‌. ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರಬೇಕು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಆಂಗ್ಲ ಹಾಗೂ 
ಶೀಘಲಿಪಿಗಾರರ ಹುದ್ದೆಗೆ ಕನ್ನಡ ಭಾಷೆಗಳ ಹಿರಿಯ ಶ್ರೇಣಿಯ ಶೀಘ್ರಲಿಪಿ ಮತ್ತು ಆಂಗ್ಲ ಹಾಗೂ ಕನ್ನಡ ಭಾಷೆಗಳ 
ಹಿರಿಯ ಶ್ರೇಣಕಿಯ ಬೆರಳಚ್ಚು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ 
ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 








ಅಭ್ಯರ್ಥಿಯು 18 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಟ ವಯಸ್ಸು ಕೆಳಕಂಡಂತಿದೆ. 
1 ಅನುಸೂಚಿತ ಜಾತಿ ಮತ್ತು ಪಂಗಡ ಹಾಗೂ ಪ್ರವರ್ಗ-। ರ ಅಭ್ಯರ್ಥಿಗಳಿಗೆ 40 
ವರ್ಷ ಮೂರಿರಬಾರದು. 














2 ಗುಂಪು- ಎ, 1ಬಿ, ಎ, ಬಿ ಅಭ್ಯರ್ಥಿಗಳಿಗೆ 38 ವರ್ಷ 
ವೂರಿರಬಾರದು. 

ವ 3 ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ವೂರಿರಬಾರದು. 

4 ವಯಸ್ಸಿನ ಮಿತಿಯನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ / ಕೇಂದ್ರ ಸರ್ಕಾರಿ 
ನೌಕರರು / ಮಾಜಿ ಸೈನಿಕರು / ಅಂಗವಿಕಲ ಅಭ್ಯರ್ಥಿಗಳು / ಹಾಗೂ ವಿಧವೆಯರ 
ಬಗ್ಗೆ ಕೆ.ಸಿ.ಎಸ್‌. (ಸಾಮಾನ್ಯ ನೇಮಕಾತಿ ) ನಿಯಮಗಳು 1977 ರ ಪ್ರಕಾರ 
ಸಡಿಲಿಕೆಯನ್ನು ಕೊಡಲಾಗುವುದು. 

ಸೂಚನೆ ಃ 


1. 


IF 
2. 
3. 


ಅರ್ಜಿ ನಮೂನೆಯನ್ನು ನಗರ ಸಿವಿಲ್‌ ನ್ಯಾಯಾಲಯ ಕಚೇರಿಯಲ್ಲಿ ಖುದ್ದಾಗಿಯಾಗಲಿ ಅಥವಾ ಅಂಚೆ ಮೂಲಕವಾಗಲಿ ಕ್ರಾಸ್‌ ಮಾಡಿದ 
100/- ರೂಪಾಯಿಗಳ ಭಾರತೀಯ ಪೋಸ್ಟಲ್‌ ಆರ್ಡರ್‌ (1P೦) ಅನ್ನು (ಪರಿಶಿಷ್ಠ ಜಾತಿ / ಪರಿಶಿಷ್ಠ ಪಂಗಡ / ಪ್ರವರ್ಗ ಕ್ಕೆ ಸೇರಿದ 
ಅಭ್ಯರ್ಥಿಗಳು 25/- ರೂಪಾಯಿಗಳ ಪೋಸ್ಟಲ್‌ ಆರ್ಡರನ್ನು) ವಿಲೇಖನಾಧಿಕಾರಿಗಳು, ನಗರ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು ರವರ ಹೆಸರಿಗೆ 
ಪಡೆದು ಸಲ್ಲಿಸಿ ಪಡೆಯಬಹುದು. ಖುದ್ದಾಗಿ ಅರ್ಜಿಗಳನ್ನು ಪಡೆಯಲಾಗದೆ ಅಂಚೆ ಮೂಲಕ ಅರ್ಜಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು 23 
ಸೆ.ಮೂ ೫ 10 ಸೆ.ಮೂ. ಲಕೋಟೆಯ ಮೇಲೆ ಸ್ವ-ವಿಳಾಸ ಬರೆದು 27/- ರೂಪಾಯಿಗಳ ಅಂಚೆ ಚೀಟಿ ಲಗತ್ತಿಸಿ ಭಾರತೀಯ ಪೋಸ್ಟಲ್‌ 
ಆರ್ಡರ್‌ನೊಂದಿಗೆ (180) (ಪರಿಶಿಷ್ಠ ಜಾತಿ / ಪರಿಶಿಷ್ಠ ಪಂಗಡ / ಪ್ರವರ್ಗ ಕ್ಕೆ ಸೇರಿದ ಅಭ್ಯರ್ಥಿಗಳು 25/- ರೂಪಾಯಿಗಳ ಪೋಸ್ಟಲ್‌ 
ಆರ್ಡರನ್ನು) ಕೋರಿಕೆ ಸಲ್ಲಿಸಿದಲ್ಲಿ ಅರ್ಜಿಗಳನ್ನು ಅದೇ ಲಕೋಟೆಯಲ್ಲಿ ಅವರಿಗೆ ಕಳುಹಿಸಲಾಗುವುದು. ನಗರ ಸಿವಿಲ್‌ ನ್ಯಾಯಾಲಯದಿಂದ ಅರ್ಜಿ 
ನಮೂನೆ ಪಡೆಯದೆ ಬೇರೆ ನಮೂನೆ ಅಥವಾ ಬೆರಳಚ್ಚು ಮಾಡಿದ ನಮೂನೆಯನ್ನು ಸಲ್ಲಿಸಿದಲ್ಲಿ ಅವುಗಳನ್ನು ತಿರಸ್ಕರಿಸಲಾಗುವುದು. 
ನೇಮಕಾತಿಯು ತಾತ್ಕಾಲಿಕವಾಗಿದ್ದು 2 ವರ್ಷದ ಪರೀಕ್ಷಾರ್ಹ ಅವಧಿಯನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. 
ಅಭ್ಯರ್ಥಿಯು ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿದ್ದರೆ ಅರ್ಜಿಗಳನ್ನು ನೇಮಕಾತಿ ಅಧಿಕಾರಿಗಳ ಮೂಲಕವೇ ಕಳುಹಿಸಬೇಕು. 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ಪ್ರಕಾರ ಅಥವಾ ಇನ್ಯಾವುದೇ ನಿಯಮಗಳ ಪ್ರಕಾರ 
ಅಭ್ಯರ್ಥಿಯು ಅನರ್ಹನಾಗಿದ್ದಲ್ಲಿ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಮೂಲ ಪ್ರಮಾಣ ಪತ್ರಗಳನ್ನು ಸಂದರ್ಶನ ಸಮಯದಲ್ಲಿ ಮಾತ್ರ ಹಾಜರುಪಡಿಸತಕ್ಕದ್ದು. 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕೃತ ನಕಲನ್ನು ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಯಾವ ಸೂಚನೆಯನ್ನಾ ನೀಡದೆ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಹುಟ್ಟಿದ ದಿನಾಂಕದ ಬಗ್ಗೆ ಎಸ್‌. ಎಸ್‌. ಎಲ್‌. ಸಿ. ಸರ್ಟಿಫಿಕೇಟ್‌, ಜನನ ಪ್ರಮಾಣ ಪತ್ರ ಅಥವಾ ಶಾಲಾ ವರ್ಗಾವಣೆ ಪತ್ರ ಇತ್ಯಾದಿ. 
ವಿದ್ಯಾರ್ಹತೆ ಬಗ್ಗೆ ಅಂಕಪಟ್ಟಿಗಳ ದೃಡೀಕೃತ ನಕಲು. 
ಈಗಾಗಲೇ ಸೇವೆಯಲ್ಲಿರುವವರ ಬಗ್ಗೆ ಸೇವಾ ದೃಢೀಕರಣ ಪತ್ರ. 


೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ಭಾಗ - ೫ 





4. ಪ್ರವರ್ಗ-!ಕ್ಕೆ ಸೇರಿದ ಅಭ್ಯರ್ಥಿಗಳು ನಿಗದಿತ ನಮೂನೆ 'ಇ' ಪ್ರಕಾರ ಪಡೆದ ಜಾತಿ ಪ್ರಮಾಣ ಪತ್ರ. 
5. ಪ್ರವರ್ಗ 1-ಎ, 1-ಬಿ, ॥॥-ಎ ಮತ್ತು ॥॥-ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಎಸ್‌.ಡಬ್ಬೂ.ಡಿ. 126 ಬಿಸಿಎ 
2002 ದಿ. 13-2-2003 ರಲ್ಲಿ ನಿಗಧೀಕರಿಸಿದ್ದ ಫಾರಂ 'ಎಫ್‌' ಪ್ರಕಾರ ಸಂಬಂಧಿತ ತಹಸೀಲ್ದಾರ್‌ರವರು ನೀಡಿರುವ ಜಾತಿ ಮತ್ತು ಆದಾಯ 
ದೃಢೀಕರಣ ಪತ್ರ. 
6. ಗ್ರಾಮೀಣ ಅಭ್ಯರ್ಥಿಗಳು ಆದೇಶ ಸಂಖ್ಯೆ ಸಿಆಸುಇ 06 ಸೆನೆನಿ 2001 ದಿ. 13-2-2001 ರ ರೀತ್ಯಾ ನಮೂನೆ 1 ಮತ್ತು 2 ರಲ್ಲಿ ನಿಗಧಿತ 
ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 
7. ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಸೂಕ್ತ ಅಧಿಕಾರಿಗಳು ನೀಡಿರುವ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 
8. ಯೋಜನೆಗಳಿಂದ ನಿರಾಶ್ರಿತರಾದ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 44 ಸೆನೆನಿ 2001 ದಿಃ 27-7-2001ರ ಪ್ರಕಾರ ನಿಗದಿತ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
9. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿ ಮೀಸಲಾಗಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಶಾಲಾ 
ಮುಖ್ಯಸ್ಥರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಪಡೆದು ಸಲ್ಲಿಸತಕ್ಕದ್ದು. 
10. ಪ್ರತಿ ಒಳ ಮೂಸಲಾತಿಗೆ ಅಂದರೆ ಮಹಿಳಾ ಅಭ್ಯರ್ಥಿ, ಗ್ರಾಮೋಣ ಅಭ್ಯರ್ಥಿ, ಮಾಜಿ ಸೈನಿಕರು, ಯೋಜನೆ ನಿರಾಶ್ರಿತ ಹಾಗೂ ಅಂಗವಿಕಲ 
ಅಭ್ಯರ್ಥಿ ಬಗ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು. 
ಪ್ರಧಾನ ನಗರ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರ ಆದೇಶದ ಮೇರೆಗೆ, 
ವಿಲೇಖನಾಧಿಕಾರಿಗಳು, 
ಪಿ.ಆರ್‌.271 ನಗರ ಸಿವಿಲ್‌ ನ್ಯಾಯಾಲಯ, ಬೆಂಗಳೂರು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ-। 
ಸಂಖ್ಯೆ:ಆಕುಕ 346 ಪಿಟಿಡಿ 2010, ಬೆಂಗಳೂರು, ದಿನಾಂಕ:14-07-2011 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಉಪನ್ಯಾಸಕರುಗಳನ್ನು (ಫಾರ್ಮಾಸ್ಕೂಟಿಕಲ್‌ ಕೆಮಿಸ್ಸಿ) ಔಷಧ 
ನಿಯಂತಣ ಇಲಾಖೆ, ಬೆಂಗಳೂರು ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿ ಖಾಲಿಯಿರುವ 
ಉಪನ್ಯಾಸಕರುಗಳ ಹುದ್ದೆಗೆ ವೇತನ ಶೇಣಿ ₹ 12000-420-18300 ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 
ಕ್ರ ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 
ಸಂ. ಶೀ / ಶೀಮತಿ 
1 ಶಾಂತರಾಮ್‌ ಯು. 24-09-1975 GM 
ಉಪನ್ಯಾಸಕರು (ಫಾರ್ಮಾಸ್ಕೂಟಿಕಲ್‌ ಕೆಮಿಸ್ಸಿ ), 
ಎಸ್‌-1, ನಂ.17, ಮಾರುತಿ ಎನ್‌ಕ್ಷೇವ್‌, 
3ನೇ ಕಾಸ್‌, ಸಂಜೀವಿನಿ ನಗರ 
(ಮೂಡಲಪಾಳ್ಯ ವೃತ್ತದ ಹತ್ತಿರ), 
ಬೆಂಗಳೂರು-560 072. 
2 ಸೋಮಶೇಖರ ಪಿ.ಎಲ್‌. 01-02-1976 GM/ST/RL 





ಜನ್ಮ ದಿನಾಂಕ ಮೀಸಲಾತಿ 








ಉಪನ್ಯಾಸಕರು (ಫಾರ್ಮಾಸ್ಕೂಟಿಕಲ್‌ ಕೆಮಿಸ್ಸಿ ), 
$/0 ಲಿಂಗಣ್ಣ ಪಿ., 

ನಂ.1076, ಮೈನ್‌ ರೋಡ್‌, 

ಉದ್ದೂರ್‌ ಪೋಸ್ಟ್‌, 

ಮೈಸೂರು ತಾಲ್ತೂಕು ಮತ್ತು ಜಿಲ್ಲೆ-570 008. 
3 ರಾಮಗೋಪಾಲ್‌ 16-07-1975 2A 
ಉಪನ್ಯಾಸಕರು (ಫಾರ್ಮಾಸ್ಕೂಟಿಕಲ್‌ ಕೆಮಿಸ್ಸಿ ), 
ಮನೆ ನಂ.4-14, ಶೀ ರಾಘವೇಂದ್ರ ಕೃಪ, 
ಪಾವನ ಗಂಗಾ ಕಾಲೋನಿ, ರಾಜಪುರ್‌, 
ನಂದೂರ್‌ ರಸ್ತೆ 

ಗುಲ್ಬರ್ಗಾ-585 105. 























ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ೧೩೨೫ 





ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ನಿಯಮಾನುಸಾರ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ 
ಅವಧಿಯಲ್ಲಿ ಹುದ್ದೆಗೆ ನಿಗಧಿ ಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 
ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ಈ ನೇಮಕಾತಿಯು 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18(3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ತನ್ನಿಂದ ತಾನೇ ರದ್ದಾಗುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅ೦ದರೆ, ನೇಮಕಗೊಂಡ ಹುದ್ದೆಗೆ ನಿಗಧಿಪಡಿಸಿರುವ 
ವಿದ್ಯಾರ್ಹತೆಯ ಪಮಾಣ ಪತ್ರ ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪಮಾಣ ಪತ್ರ ಗ್ರಾಮೀಣ ಅಭ್ಯರ್ಥಿ ಪಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪಾಧಿಕಾರವಾದ ಔಷಧ ನಿಯಂತಣ ಇಲಾಖೆಯ 
ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಔಷಧ ನಿಯಂತಕರು ಅಭ್ಯರ್ಥಿಯು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳನ್ನು 
ಪರಿಶೀಲಿಸಿದ ನಂತರವೇ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳತಕ್ಕದ್ದು. 
ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸಬೇಕು. 
ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರಿಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ / ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
ಈ ಒಟ್ಟಾರೆ ಉಪನ್ಯಾಸಕರ ನೇಮಕಾತಿ ಪಕಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್‌ ವರದಿ ಮತ್ತು ಸಿಂಧುತ್ವ 
ಪಮಾಣ ಪತ್ರ ಅಗತ್ಯವಿದ್ದು, ಇವು ಬಾಕಿಯಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿ೦ದ ಮತ್ತು ಔಷಧ 
ನಿಯಂತಣ ಇಲಾಖೆಯ ಕಾರ್ಯನಿರ್ವಹಣಾ ದೃಷಿಯಿಂದ, ಮೇಲಿನ ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗಳಿಗೆ ಈ ಮೂಲಕ 
ನೇಮಕಾತಿ ನೀಡಿದ್ದು, ಈ ಒಟ್ಟಾರೆ ನೇಮಕಾತಿ ಪಕಿಯೆ ಪೂರ್ಣಗೊಂಡ ನಂತರ ನಿಗಧಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ 
ಎಲ್ಲಾ ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು (1೧19199 Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿ ಅನ್ವಯವೇ 
ನಿಯಮಾನುಸಾರ ನಿರ್ಧರಿಸಲಾಗುವುದು ಎ೦ಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ 
₹ 100/- ಛಾಪಾ ಕಾಗದದಲ್ಲಿ ಔಷಧ ನಿಯಂತಕರಿಗೆ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು. ಮುಚ್ಚಳಿಕೆಯ ನಮೂನೆ ಅನುಬಂಧದಲ್ಲಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಧ ಪದ್ದತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ-॥ 


ಸಂಖ್ಯೆ:ಆಕುಕ 346 ಪಿಟಿಡಿ 2010, ಬೆ೦ಗಳೂರು, ದಿನಾಂಕ:14-07-2011 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಉಪನ್ಯಾಸಕರನ್ನು (ಫಾರ್ಮಾಕಾಗ್ನಸಿ) ಔಷಧ ನಿಯಂತಣ ಇಲಾಖೆ, 
ಬೆ೦ಗಳೂರು ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆ೦ಗಳೂರು ಇಲ್ಲಿ ಖಾಲಿಯಿರುವ ಉಪನ್ಯಾಸಕರುಗಳ ಹುದ್ದೆಗೆ 
ವೇತನ ಶೇಣಿ ₹ 12000-420-18300 ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 





ಕ. 


ಇ 
ಸಂ. 


ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 


ಜನ್ನ ದಿನಾಂಕ ಮೀಸಲಾತಿ 
ಶೀ / ಶೀಮತಿ ಈ 





1 








ಸುಜನಿ 20-05-1978 GM/W 
ಉಪನ್ಯಾಸಕರು (ಫಾರ್ಮಾಕಾಗ್ಗಸಿ), 
0/0 ಎಸ್‌.ಆರ್‌. ಕಂಬ್ಲೆ, 

4410, "ಮೀನಾಕ್ಷಿ ನಿವಾಸ" ಬಿಲ್ಲಿಂಗ್‌, 
ಬಸ್‌ ಸ್ಟ್ಯಾಂಡ್‌ ಹಿಂಭಾಗ, 

ಸಿಐಬಿ ಕಾಲೋನಿ, ಅಂಬೇಡ್ಕರ್‌ ನಗರ, 
ಗುಲ್ಬರ್ಗಾ-585 102. 














೧೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ಭಾಗ - ೫ 





ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ನಿಯಮಾನುಸಾರ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ 
ಅವಧಿಯಲ್ಲಿ ಹುದ್ದೆಗೆ ನಿಗಧಿ ಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 
ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ಈ ನೇಮಕಾತಿಯು 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18(3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ತನ್ನಿಂದ ತಾನೇ ರದ್ದಾಗುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅ೦ದರೆ, ನೇಮಕಗೊಂಡ ಹುದ್ದೆಗೆ ನಿಗಧಿಪಡಿಸಿರುವ 
ವಿದ್ಯಾರ್ಹತೆಯ ಪಮಾಣ ಪತ್ರ ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪಮಾಣ ಪತ್ರ ಗ್ರಾಮೀಣ ಅಭ್ಯರ್ಥಿ ಪಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪಾಧಿಕಾರವಾದ ಔಷಧ ನಿಯಂತಣ ಇಲಾಖೆಯ 
ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಔಷಧ ನಿಯಂತಕರು ಅಭ್ಯರ್ಥಿಯು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳನ್ನು 
ಪರಿಶೀಲಿಸಿದ ನಂತರವೇ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳತಕ್ಕದ್ದು. 
ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸಬೇಕು. 
ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರಿಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ / ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
ಈ ಒಟ್ಟಾರೆ ಉಪನ್ಯಾಸಕರ ನೇಮಕಾತಿ ಪಕಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್‌ ವರದಿ ಮತ್ತು ಸಿಂಧುತ್ವ 
ಪಮಾಣ ಪತ್ರ ಅಗತ್ಯವಿದ್ದು, ಇವು ಬಾಕಿಯಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿ೦ದ ಮತ್ತು ಔಷಧ 
ನಿಯಂತಣ ಇಲಾಖೆಯ ಕಾರ್ಯನಿರ್ವಹಣಾ ದೃಷಿಯಿಂದ, ಮೇಲಿನ ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗಳಿಗೆ ಈ ಮೂಲಕ 
ನೇಮಕಾತಿ ನೀಡಿದ್ದು, ಈ ಒಟ್ಟಾರೆ ನೇಮಕಾತಿ ಪಕಿಯೆ ಪೂರ್ಣಗೊಂಡ ನಂತರ ನಿಗಧಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ ಎಲ್ಲಾ 
ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು (1೧19196 Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿ ಅನ್ವಯವೇ 
ನಿಯಮಾನುಸಾರ ನಿರ್ಧರಿಸಲಾಗುವುದು ಎಂಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ 
₹ 100/- ಛಾಪಾ ಕಾಗದದಲ್ಲಿ ಔಷಧ ನಿಯಂತಕರಿಗೆ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು. ಮುಚ್ಚಳಿಕೆಯ ನಮೂನೆ ಅನುಬಂಧದಲ್ಲಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾರತೀಯ ವೈದ್ಧ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ-॥॥ 


ಸಂಖ್ಯೆ:ಆಕುಕ 346 ಪಿಟಿಡಿ 2010, ಬೆ೦ಗಳೂರು, ದಿನಾಂಕ:14-07-2011 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಉಪನ್ಯಾಸಕರನ್ನು (ಫಾರ್ಮಾಸ್ಯೂಟಕ್ಸ್‌ ಔಷಧ ನಿಯಂತಣ 


ಇಲಾಖೆ, ಬೆ೦ಗಳೂರು ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಉಪನ್ಯಾಸಕರುಗಳ 
ಹುದ್ದೆಗೆ ವೇತನ ಶೇಣಿ ₹ 12000-420-18300 ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 





ಕ. 


ಡ್‌ 


ಸಂ. 


ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 


ಜನ್ನ ದಿನಾಂಕ ಮೀಸಲಾತಿ 
ಶೀ / ಶೀಮತಿ ಜಿ 





1 


ಗೀತಾ ಎಂ. 01-06-1981 GM/RL 
ಉಪನ್ಯಾಸಕರು (ಫಾರ್ಮಾಸ್ಯೂಟಿಕ್ಸ್‌, 
ನಂ.57, ವಿನಾಯಕ ನಗರ, 

ಗುನ್ನುರ್‌ ಪೋಸ್ಟ್‌, ವರ್ತೂರು ವಿಲೇಜ್‌, 
ಬೆಂಗಳೂರು-560 087. 











ದೀಪಾಲಿ 04-04-1981 2A 
ಮನೆ ನಂ.11, ಕೆಇಬಿ 1ನೇ ಮೈನ್‌ ರಸ್ತೆಯ ಎದುರು, 
ಸನ್ಮಾರ್ಗನಗರ, ಗೋಕುಲ ರಸ್ತೆ ಹುಬ್ಬಳ್ಳಿ-580 030. 














ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ೧೩೨೭ 





ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ನಿಯಮಾನುಸಾರ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ 
ಅವಧಿಯಲ್ಲಿ ಹುದ್ದೆಗೆ ನಿಗಧಿ ಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 
ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ಈ ನೇಮಕಾತಿಯು 
ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18(3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ತನ್ನಿಂದ ತಾನೇ ರದ್ದಾಗುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅ೦ದರೆ, ನೇಮಕಗೊಂಡ ಹುದ್ದೆಗೆ ನಿಗಧಿಪಡಿಸಿರುವ 
ವಿದ್ಯಾರ್ಹತೆಯ ಪಮಾಣ ಪತ್ರ ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪಮಾಣ ಪತ್ರ ಗ್ರಾಮೀಣ ಅಭ್ಯರ್ಥಿ ಪಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪಾಧಿಕಾರವಾದ ಔಷಧ ನಿಯಂತಣ ಇಲಾಖೆಯ 
ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಔಷಧ ನಿಯಂತಕರು ಅಭ್ಯರ್ಥಿಯು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳನ್ನು 
ಪರಿಶೀಲಿಸಿದ ನಂತರವೇ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳತಕ್ಕದ್ದು. 
ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸಬೇಕು. 
ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರಿಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ / ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
ಈ ಒಟ್ಟಾರೆ ಉಪನ್ಯಾಸಕರ ನೇಮಕಾತಿ ಪಕಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್‌ ವರದಿ ಮತ್ತು ಸಿಂಧುತ್ವ 
ಪಮಾಣ ಪತ್ರ ಅಗತ್ಯವಿದ್ದು, ಇವು ಬಾಕಿಯಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿ೦ದ ಮತ್ತು ಔಷಧ 
ನಿಯಂತಣ ಇಲಾಖೆಯ ಕಾರ್ಯನಿರ್ವಹಣಾ ದೃಷಿಯಿಂದ, ಮೇಲಿನ ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗಳಿಗೆ ಈ ಮೂಲಕ 
ನೇಮಕಾತಿ ನೀಡಿದ್ದು, ಈ ಒಟ್ಟಾರೆ ನೇಮಕಾತಿ ಪಕಿಯೆ ಪೂರ್ಣಗೊಂಡ ನಂತರ ನಿಗಧಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ 
ಎಲ್ಲಾ ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು (1೧19199 Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿ ಅನ್ವಯವೇ 
ನಿಯಮಾನುಸಾರ ನಿರ್ಧರಿಸಲಾಗುವುದು ಎಂಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ 
₹ 100/- ಛಾಪಾ ಕಾಗದದಲ್ಲಿ ಔಷಧ ನಿಯಂತಕರಿಗೆ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು. ಮುಚ್ಚಳಿಕೆಯ ನಮೂನೆ ಅನುಬಂಧದಲ್ಲಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ದತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ-1/ 
ಸಂಖ್ಯೆ:ಆಕುಕ 346 ಪಿಟಿಡಿ 2010, ಬೆಂಗಳೂರು, ದಿನಾಂಕ:14-07-2011 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಉಪನ್ಯಾಸಕರುಗಳನ್ನು (ಫಾರ್ಮಾಕಾಲಜಿ) ಔಷಧ ನಿಯಂತಣ 
ಇಲಾಖೆ, ಬೆ೦ಗಳೂರು ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿ ಖಾಲಿಯಿರುವ ಉಪನ್ಯಾಸಕರುಗಳ 
ಹುದ್ದೆಗೆ ವೇತನ ಶೇಣಿ ₹12000-420-18300 ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 





ಕ. 


ಸಂ. 


ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 


ಜನ್ನ ದಿನಾಂಕ ಮೀಸಲಾತಿ 
ಶೀ / ಶೀಮತಿ $ 





1 








ಹರೀಶ ಆರ್‌. 10-04-1978 GM/3A/RL 
ಉಪನ್ಯಾಸಕರು (ಫಾರ್ಮಾಕಾಲಜಿ), 
0/0 ಬಿ. ಶಿವಣ್ಣ 

ಣಿ 
ನಂ.274, 1ನೇ ಮಹಡಿ, 7ನೇ ಕಾಸ್‌, 
ಸರಸ್ವತಿಪುರಂ, ನಂದಿನಿ ಲೇಔಟ್‌, 
ಬೆಂಗಳೂರು-560 096. 














೧೩೨೮ 


La 


24 
೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೧, ೨೦೧೧ ಭಾಗ - ೫ 


ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 


ಜನ್ನ ದಿನಾಂಕ ಮೀಸಲಾತಿ 
ಶೀ / ಶೀಮತಿ $ 





[9] 


ಬಸವರಾಜ್‌ ಹೆಚ್‌. 07-04-1975 2A 
ಉಪನ್ಯಾಸಕರು (ಫಾರ್ಮಾಕಾಲಜಿ), 

5/0 ಕೆ. ಭೀಮಲಿಂಗಪ್ಪ, 

ಗಂಗಾ ನಿಲಯ, 18-ಎ-ವಾರ್ಡ್‌, 

ಮನೆ ನಂ.19/9168, ಗಾಂಧಿನಗರ, 

2ನೇ ಕಾಸ್‌, ಯೆರಿತಾತ ಕಾಲೋನಿ, ಬಳ್ಳಾರಿ-583 103. 











ಸ್ವಪ್ನ ಬಿ. 25-12-1981 ST 

ಉಪನ್ಯಾಸಕರು (ಫಾರ್ಮಾಕಾಲಜಿ), 

೦/0 ಚಕಪಾಣಿ, 13, ಟಿಫ್ಲಿಕನ್‌ ರಸ್ತೆ, ಮಿಲ್ಕ್‌ ಕಾಲೋನಿ, 
ಬು ಲ Ny 


ಮಲ್ಲೇಶ್ವರಂ ವೆಸ್ತ್‌, ಬೆ೦ಗಳೂರು-560 025. 














ಪಿ.ಆರ್‌.263 


It 


ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ನಿಯಮಾನುಸಾರ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ 
ಅವಧಿಯಲ್ಲಿ ಹುದ್ದೆಗೆ ನಿಗಧಿ ಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 


ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ಈ ನೇಮಕಾತಿಯು 


ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18(3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ತನ್ನಿಂದ ತಾನೇ ರದ್ದಾಗುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅ೦ದರೆ, ನೇಮಕಗೊಂಡ ಹುದ್ದೆಗೆ ನಿಗಧಿಪಡಿಸಿರುವ 
ವಿದ್ಯಾರ್ಹತೆಯ ಪಮಾಣ ಪತ್ರ ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪಮಾಣ ಪತ್ರ ಗ್ರಾಮೀಣ ಅಭ್ಯರ್ಥಿ ಪಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪಾಧಿಕಾರವಾದ ಔಷಧ ನಿಯಂತಣ ಇಲಾಖೆಯ 
ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಔಷಧ ನಿಯಂತಕರು ಅಭ್ಯರ್ಥಿಯು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳನ್ನು 
ಪರಿಶೀಲಿಸಿದ ನಂತರವೇ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳತಕ್ಕದ್ದು. 
ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸಬೇಕು. 
ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರಿಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ / ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 
ಈ ಒಟ್ಟಾರೆ ಉಪನ್ಯಾಸಕರ ನೇಮಕಾತಿ ಪಕಿಯೆಯಲ್ಲಿ ನಿಯಮಾನುಸಾರ ವೈದ್ಯಕೀಯ ವರದಿ, ಪೊಲೀಸ್‌ ವರದಿ ಮತ್ತು ಸಿಂಧುತ್ವ 
ಪಮಾಣ ಪತ್ರ ಅಗತ್ಯವಿದ್ದು, ಇವು ಬಾಕಿಯಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಔಷಧ 
ನಿಯಂತಣ ಇಲಾಖೆಯ ಕಾರ್ಯನಿರ್ವಹಣಾ ದೃಷಿಯಿಂದ, ಮೇಲಿನ ಎಲ್ಲಾ ವರದಿಗಳು ಲಭ್ಯವಿರುವ ಅಭ್ಯರ್ಥಿಗಳಿಗೆ ಈ ಮೂಲಕ 
ನೇಮಕಾತಿ ನೀಡಿದ್ದು, ಈ ಒಟ್ಟಾರೆ ನೇಮಕಾತಿ ಪಕಿಯೆ ಪೂರ್ಣಗೊಂಡ ನಂತರ ನಿಗಧಿತ ಅವಧಿಯಲ್ಲಿ ವರದಿ ಮಾಡಿಕೊಂಡ 
ಎಲ್ಲಾ ಅಭ್ಯರ್ಥಿಗಳ ಸಾಕ್ಷೇಪ ಜೇಷ್ಠತೆಯನ್ನು (1೧19196 Seniority) ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿ ಅನ್ವಯವೇ 
ನಿಯಮಾನುಸಾರ ನಿರ್ಧರಿಸಲಾಗುವುದು ಎಂಬ ಷರತ್ತಿಗೆ ಒಳಪಟ್ಟಿದೆ. ಅಭ್ಯರ್ಥಿಗಳು ವರದಿ ಮಾಡಿಕೊಳ್ಳುವಾಗ ಈ ಷರತ್ತಿಗೆ ಒಪ್ಪಿ 
₹ 100/- ಛಾಪಾ ಕಾಗದದಲ್ಲಿ ಔಷಧ ನಿಯಂತಕರಿಗೆ ಮುಚ್ಚಳಿಕೆ ಸಲ್ಲಿಸತಕ್ಕದ್ದು. ಮುಚ್ಚಳಿಕೆಯ ನಮೂನೆ ಅನುಬಂಧದಲ್ಲಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಇಟಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾರತೀಯ ವೈದ್ಧ ಪದ್ದತಿ) 
FORM-IV 
(See Rule 12) 
NOTICE 


is hereby notified that the undersigned has changed his/her name from GURUPAD SANGANAGOUD PATIL to 


RAVI PATIL. 


PD-86 


GURUPAD SANGANAGOUD PATIL 


